ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು : ಶ್ರೀ ಲಹರ್‌ ಸಿಂಗ್‌ ಸಿರೋಯಾ (ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಚುಕ್ಕೆ ರಹಿತ ಪ್ರಶ್ನೆ : 490 (95) 
ಉತ್ತರ ದಿನಾಂಕ : 11.12.2020 

ಕ್ರಸಂ. | ಪಶ್ನೆ | ಉತ್ತರ 


ಅ) ಇಂದ್ರ ಪುರಸ್ಕೃತೆ *ಜಲಜೀವನ್‌ ಮಿಷನ್‌" 
ಯೋಜನೆಯಡಿಯಲ್ಲಿ ಮನೆ ಮನೆಗೆ ನಲ್ಲಿ 


ಅಳವಡಿಸುವ ಯೋಜನೆ ರಾಜ್ಯ ರಾಜ್ಯದಲ್ಲಿ ಜಲ್‌ ಜೀವನ್‌ ಮಿಷನ್‌ ಯೋಜನೆ ಜಾರಿಯಲ್ಲಿರುತ್ತದೆ. 
ಜಾರಿಯಲ್ಲಿದೆಯೇ; 
ಈ [ಇವಮವಕನಗಾ ಗ್ರಾಮೀಣ ಪ್ರದೇಶಗಳಲ್ಲಿನ ಎಷ್ಟು 
s ಲ ು ಪ್ರ ಸಂಷ್ಟ್‌ನರುವ 
ಮನೆಗಳಿಗೆ ನಲ್ಲಿಗಳನ್ನು ಅಳವಡಿಸಲಾಗಿದೆ; ವಿವರ ನಲ್ಲಿ ಸಂ ಮ ಫಾ 
[] 
oT ಕೆ 472.868 
2020-27ನೇ ಸಾಲಿನಲ್ಲಿ 
(01.04.2020ರಿಂದ 1,28,622 
ಇಲ್ಲಿಯವರೆಗೆ) 
ಒಟ್ಟು | 76,07,290 


ಇ) | ಕ `ಹನಂನಹಮರತ ಪದ್ಧ ನಾರು "ಪಡೆದೆ|ಜಲ್‌ ಜೀವನ್‌ ಮಿಷಿನ್‌ ಯೋಜಕ ಪ್ರಸಕ್ಷ ಪಸ್ಟ್‌ 
ಮನೆಗಳ ಸಂಖ್ಯೆ ಎಷ್ಟು; ಇದಕ್ಕೆ ತಗುಲಿದ ವೆಚ್ಚ 1,28,622 ಮನೆಗಳಿಗೆ ನಳ ಸಂಪರ್ಕ ಒದಗಿಸಲಾಗಿದೆ. 
ಎಷ್ಟು ನಿಗಧಿಪಡಿಸಿಕೊಂಡಿರುವ ಗುರಿ ಎಷ್ಟು? 
(ವಿವರಗಳನ್ನು ಒದಗಿಸುವುದು) ಪ್ರಸ್ತುತ ಟೆಂಡರ್‌ ಆಹ್ನಾನಿಸಿ ಕಾರ್ಯಾದೇಶ ನೀಡಲಾಗುತ್ತಿದ್ದು, 
; ಜೆ.ಜೆ.ಎಂ ಲೆಕ್ಕಶೀರ್ಷಿಕೆಯಡಿ ವೆಚ್ಚ ಭರಿಸಲಾಗುವುದು. 


ಜಲ್‌ ಜೀವನ್‌ ಮಿಷಿನ್‌ ಯೋಜನೆಯು ಪ್ರಸಕ್ತ ಸಾಲಿನಿಂದ 
ಜಾರಿಯಾಗಿದ್ದು, ಈ ಸಾಲಿನಲ್ಲಿ 23,57,000 ಮನೆಗಳಿಗೆ 
ಕಾರ್ಯಾತ್ಮಕ ನಳ ಸಂಪರ್ಕ ಒದಗಿಸುವ ಗುರಿಯನ್ನು 
ಹೊಂದಲಾಗಿದೆ. 

೯ 


(ಕೆ.ಎಸ್‌. ಈಶ್ವರಪ್ಪ) 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂ.ರಾಜ್‌ ಸಚಿವರು 
ಕೆ.ಎಸ್‌. ಈಶ್ವರಪ್ಪ 
ಗ್ರಾಮೀಣಾಭಿವೃದ್ಧಿ ಮೆತ್ತು 
ಪಂಚಾಯತ್‌ ರಾಜ್‌ ಸಚಿವರು 


ಸಂ:ಗ್ರಾಕುನೀಷನ್ಯಇ/19/ಗ್ರಾನೀಸ(4)2020 y 


KS 


